ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1287(1607) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಕಿಯೋನಿಕ್ಸ್‌ ಸಂಸ್ಥೆಯಿಂದ ವಿತರಿಸಲಾಗುವ ಉಪಕರಣಗಳ ಬಗ್ಗೆ 


(ಅ) ರಾಜ್ಯದಲ್ಲಿ 4 ಜಿ ವಿನಾಯಿತಿ ಪಡೆದ ಸಂಸ್ಥೆಗಳು ಯಾವುವು; (ಪಟ್ಟಿ ನೀಡುವುದು) 


(ಆ) ಕಿಯೋನಿಕ್ಸ್‌ ಸಂಸ್ಥೆಯಿಂದ ಇತರೆ ಇಲಾಖೆಗಳಿಗೆ ಒದಗಿಸಲಾಗುತ್ತಿರುವ ಒಟ್ಟು 
ಸೌಲಭ್ಯಗಳೇನು; ಅವು ಯಾವುವು; (ಸಂಪೂರ್ಣ ವಿವರ ನೀಡುವುದು) 


(ಇ) 2015 ರಿಂದ ಇಲ್ಲಿಯವರೆಗೆ ವಿವಿಧ ಇಲಾಖೆಗಳಿಗೆ ಕಿಯೋನಿಕ್ಸ್‌ ಸಂಸ್ಥೆಯಿಂದ 
ಒದಗಿಸಲಾಗಿರುವ ಕಂಪ್ಯೂಟರ್‌, ಪ್ರಿಂಟರ್‌, ಇನ್ನೂ ಇತರೆ ಎಲೆಕ್ಟ್ಯಾಬಿಕ್‌ ಉಪಕರಣಗಳಿಗೆ 
ನಿಗದಿಪಡಿಸಿದ ದರ ಹಾಗೂ ಸದರಿ ದರಗಳನ್ನು ಒದಗಿಸಲು ಯಾವ ಮಾನದಂಡಗಳನ್ನು 
ಅಮಸರಿಸಲಾಗಿದೆ; (ಟೆಂಡರ್‌ಗಳ ಮಾಹಿತಿಯೊಂದಿಗೆ ಸಂಪೂರ್ಣವಾದ ವಿವರ 
ಒದಗಿಸುವುದು) 


(ಈ) ಪೈಸ್‌ ಸಂಸ್ಥೆಗೆ ಕಿಯೋನಿಕ್ಸ್‌ ಸಂಸ್ಥೆಯಿಂದ ಒದಗಿಸಲಾಗಿರುವ ಕಂಪ್ಯೂಟರ್‌ ಎಷ್ಟು; 
ಅವುಗಳ ಕಾನ್ಸಿಗರೇಷನ್‌ ಏನು; ಪ್ರಿಂಟಿರ್‌, ಇನ್ನೂ ಇತರೆ ಎಲೆಕ್ಟ್ಯಾನಬಿಕ್‌ ಉಪಕರಣಗಳ ದರ 
ಹಾಗೂ ಸದರಿ ದರಗಳನ್ನು ಒದಗಿಸಲು ಯಾವ ಮಾನದಂಡಗಳನ್ನು ಅನುಸರಿಸಲಾಗಿದೆ; 
ಯಾವ ಯಾವ ಕಂಪನಿಗೆ ಒದಗಿಸಲಾಗಿದೆ? (ಸಂಪೂರ್ಣವಾದ ವಿವರ ಒದಗಿಸುವುದು) 


